ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 24 ನೇ ಮಾರ್ಚ್‌, 2020 


ಸ್ಮಾರ್ಟ್‌ಸಿಟಿ ಯೋಜನೆ ಕಾಮಗಾರಿಗಳ ಕುರಿತು 
ಶ್ರೀ ಆಯನೂರು ಮಂಜುನಾಥ್‌(ಪದವೀಧರರ ಕ್ಷೇತ್ರ):- 
1508 (1802) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 


(ಅ) ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಸ್ಮಾರ್ಟ್‌ಸಿಟಿ ಯೋಜನೆಯಲ್ಲಿ ಎಷ್ಟು ವಾರ್ಡಿನ ಯಾವ ಯಾವ ಕಾಮಗಾರಿಗಳನ್ನು 
ಯಾವ ಯಾವ ಕಂಪನಿ/ಗುತ್ತಿಗೆದಾರರಿಂದ ನಡೆಸಲಾಗುತ್ತಿದೆ ; ಈ ಹಿಂದೆ ಸ್ಮಾರ್ಟ್‌ಸಿಟಿ ಅನುಮೋದನೆಗೆ ಕಳುಹಿಸುವಾಗ 
ಕೈಗೊಳ್ಳಬೇಕಾದ ಕಾಮಗಾರಿಯ ಹೆಸರು ಮತ್ತು ಮೊತ್ತ ಹಾಗೂ ಸ್ಮಾರ್ಟ್‌ಸಿಟಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ 
ಅನುಮೋದನೆಗೊಂಡ ನಂತರ ವಿಂಗಡಣೆಯಾದ ಮೊತ್ತವೆಷ್ಟು; (ವಾರ್ಡ್‌ವಾರು ವಿವರ ನೀಡುವುದು) 


(ಆ) ಆಯ್ಕೆ ಮಾಡಿರುವ ವಾರ್ಡಿನಲ್ಲಿ ಯಾವ ಯಾವ ಕಾಮಗಾರಿ ಕೈಗೊಳ್ಳಲು ಕ್ರಿಯಾ ಯೋಜನೆ ನಿಗದಿಪಡಿಸಲಾಗಿದೆ ; 
(ಲೆಕ್ಕಶೀರ್ಷಿಕೆವಾರು ವಿವರ ಒದಗಿಸುವುದು) 


(ಇ) ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ/ಕಂಪನಿಗಳಿಗೆ ನಿಗದಿಪಡಿಸಿದ ಕಾಲಾವಕಾಶವೆಷ್ಟು ; ನಿಗದಿತ 
ಕಾಲಾವಧಿಯೊಳೆಗೆ ಕಾಮಗಾರಿ ಪೂರ್ಣಗೊಳಿಸದಿರುವ ಗುತ್ತಿಗೆದಾರರ /ಕಂಪನಿಗಳಾವುವು; ಯಾವ ಯಾವ ಕಾರಣಗಳಿಂದ 
ಕಾಮಗಾರಿ ಪೂರ್ಣಗೊಳಿಸಿರುವುದಿಲ್ಲ ಮತ್ತು ನಿಗದಿತ ಕಾಲಾವಧಿಯೊಳಗೆ ಪೂರ್ಣಗೊಳಿಸದ ಕಂಪನಿ/ಗುತ್ತಿಗೆದಾರರ ಮೇಲೆ 
ಕೈಗೊಂಡ ಕ್ರಮಗಳ ಬಗ್ಗೆ ವಿವರ ಒದಗಿಸುವುದು ; 


(ಈ) ಸ್ಮಾರ್ಟ್‌ಸಿಟಿಯಲ್ಲಿ ಕೈಗೊಳ್ಳಬೇಕಾದ ಕಾಮಗಾರಿ ಪೂರ್ಣಗೊಳಿಸಲು ಸರ್ಕಾರ ನಿಗದಿಪಡಿಸಿದ ಕಾಲಾವಕಾಶವೆಷ್ಟು; 
ಕಾಮಗಾರಿ ಪೂರ್ಣಗೊಳಿಸದೇ ಇರುವ ಕಡೆ ಸ್ಮಾರ್ಟ್‌ಸಿಟಿ ಕಛೇರಿಯಿಂದ ನಿಯೋಜಿತ ಇಂಜಿನಿಯರ್‌ಗಳಿಂದ ಪಡೆದ ಮಾಹಿತಿ 
ಹಾಗೂ ಇಂಜಿನಿಯರುಗಳ ಹೆಸರು ಮತ್ತು ಪದನಾಮವೇನು ; 


(ಉ) ಕಾಮಗಾರಿ ಕಳಪೆ ಹಾಗೂ ಅವೈಜ್ಞಾನಿಕಾಗಿ ಮಾಡಿರುವ ಬಗ್ಗೆ ಸ್ಥಳೀಯರಿಂದ ಹಲವಾರು ದೂರುಗಳು ಬಂದಿದ್ದು, ಇವುಗಳ 
ಬಗ್ಗೆ ತೆಗೆದುಕೊಂಡ ಕ್ರಮವೇನು ; ಹಾಗೂ ಕಾಮಗಾರಿಯ ಸ್ಥಳ ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ವರದಿ ನೀಡುವವರು ಯಾರು ? 


